RNI No. KARBIL / 2001 /47147 


ಕರ್ನಾಟಕ ರಾಜಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ನವೆಂಬರ್ ೭ , ೨೦೧೩ ( ಕಾರ್ತೀಕ ೧೬ , ಶಕ ವರ್ಷ ೧೯೩೫) 
Bangalore , Thursday , November 7 , 2013 (Karthika 16 , Shaka Varsha 1935 ) 


ಸಂಚಿಕೆ ೪೪ 
Issue 44 


ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 698 SAS 2013, Bangalore, Dated : 30th August, 2013. 
Shri. L . V.Nagarajan , IAS (KN -79), Additional Chief Secretary to Government, Finance Department is transferred with immediate 
effect and his services are placed at the disposal of Urban Development Department for being posted until further orders as Chairman , 
Karnataka Urban Infrastructure Development & Finance Corporation (KUIDFC ), Bangalore in the existing vacancy. 

Smt.G .Lathakrishna Rau , IAS, (KN -82), Principal Secretary to Government, Revenue Department is transferred with immediate 
effect and posted until further orders as Principal Secretary to Government, Food, Civil Supplies & Consumer Affairs Department vice 
Sri K .H .Aswathnarayana Gowda , IAS transferred. 

Shri.N .Sivasailam , IAS, (KN :85 ), waiting for posting is posted with immediate effect and until further orders as Principal 
Secretary to Government, Forest, Ecology & Environment Department in the existing vacancy. 

The services of Smt.Vandita Sharma, IAS , (KN : 86 ), Managing Director, Karnataka State Finance Corporation , Bangalore are 
withdrawn from Finance Department with immediate effect and posted until further orders as Principal Secretary to Government, 
Infrastructure Development Department vice Dr.Rajkumar Khatri, IAS transferred . 

Smt Vandita Sharma, IAS is also placed in additional charge of the post of Managing Director, Karnataka State Finance 
Corporation , Bangalore until further orders . 

Shri. I.S .N .Prasad , IAS (KN :86 ), Prinicipal Secretary to Government, Information Technology, Bio - Technology and Science & 
Technology is transferred with immediate effect and posted until further orders as Principal Secretary to Government, Finance 
Department vice Sri L .V .Nagarajan , IAS transferred . 

The services of Smt. G .Kalpana , IAS , (KN :87), Managing Director, Karnataka State Handicrafts Development Corporation , 
Bangalore are withdrawn from Commerce & Industries Department with immediate effect and posted until further orders as Chairman , 
Karnataka Appellate Tribunal, Bangalore vice Sri G .C . R .Subramanian , IAS retiring from service on superannuation on 31-08 - 2013 . 

Dr. Rajkumar Khatri, IAS (KN :88), Principal Secretary to Government, Infrastructure Development Department is transferred 
with immediate effect and posted until further orders as Principal Secretary to Government, Education Department (Primary & 
Secondary Education ) in the existing vacancy. 

Shri. Basavaraju , IAS (KN :88) Principal Secretary to Government, Kannada, Culture & Information Department is transferred 
with immediate effect and posted until further orders as Principal Secretary to Government, Revenue Department vice 
Smt. G .Lathakrishna Rau , IAS transferred . 


( ೨೬೧) 


geg 


PADDE 37 OZDO, TODOLOO , Jowor 2 , gona 


ಭಾಗ ೨ 


Shri. Tushar Giri Nath , IAS , (KN :93 ), Secretary to Government, Revenue Department (Disaster Management, Bhoomi & UPOR ) 
is transferred with immediate effect and posted until further orders as Secretary to Government, Commerce & Industries Department 
(Mines, SSI & Textiles) in the existing vacancy. 

Shri. Tushar Giri Nath , IAS is also placed in additional charge of the post of Secretary to Government, Revenue Department 
(Disaster Management, Bhoomi & UPOR ) until further orders . 

Shri . Srivastsa Krishna , IAS, (KN :94 ), waiting for posting is posted with immediate effect and until further orders as Secretary 
to Government, Information Technology, Bio - Technology and Science & Technology Department vice Shri.I.S .N .Prasad , IAS 
transferred . 

Shri Srivatsa Krishna, IAS is also placed in additional charge of the post of DPAR (E -Governance ) until further orders . 

Shri. K .H .Aswathanarayana Gowda , IAS , (KN :95), Secretary to Government, Food , Civil Supplies & Consumer Affairs 
Department is transferred with immediate effect and posted until further orders as Secretary to Government, Animal Husbandry & 
Fisheries Department in the existing vacancy. 

Shri A. M .Kunjappa , IAS (KN :2000), under orders of transfer as Member , Karnataka Appellate Tribunal, Bangalore vide 
Notification No. DPAR 631 SAS 2013 , dated 10 -08 - 2013 is posted with immediate effect and until further orders as Deputy 
Commissioner, Chamarajanagara District vice Smt. M .V .Savithri, IAS transferred . 

Shri . S . T.Anjan Kumar , IAS, Deputy Commissioner, Gadag District is transferred with immediate effect and posted until further 
orders as Deputy Commissioner , Davanagere District in the existing vacancy. 

By Order and in the name of the Governor of Karnataka , 

Dr. Bagadi Gautham , 

Deputy Secretary to Government, 
P . R . 574 

Department of Personnel and Administrative Reforms, (Services). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 642 SAS 2013, Bangalore , Dated : 29th August, 2013. 
Smt. Dipti Aditya Kanade, IAS , (KN :2008 ), Director, SEP & E /O Deputy Secretary to Government, RD & PR Department is 
transferred with immediate effect and posted until further orders as Deputy Secretary -3 to Government, Finance Department, Bangalore 
in the existing vacancy . 


By Order and in the name of the Governor of Karnataka , 

U .H . Narayanaswamy, 

Under Secretary to Government, 
Department of Personnel and Administrative Reforms, ( Services -I). 


P . R . 575 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 295 SAS 2013, Bangalore , Dated : 26th August, 2013 . 
The following IAS probationers of 2010 and 2011 batch , on completion of their Phase -Il training at LBSNAA , Musssoorie are 
continued in /posted to the sub -divisions shown against their names until further orders: 


Sl.No. 


Name 


Sub -Division 


Smt.M .Kanagavalli (2010 ) 
Smt.Baddipudi Vijaya Jyotsna (2010 ) 
Sri. Abhiram G .Sankar (2011) 
Sri.P . Anirudh Sravan (2011) 


Smt.B .Sindhu (2011 ) 
Sri. Pommala Sunil Kumar (2011) 


Continued as Assistant Commissioner , Bidar Sub - Division . 
Continued as Assistant Commissioner, Sedam Sub - Division . 
Assistant Commissioner, Madikeri Sub -Division -vacant post. 
Assistant Commissioner , Bellary Sub -Division -vacantpost. 
Assistant Commissioner, Tiptur Sub -Division -vacant post. 
Assistant Commissioner, Hospet Sub -Division -vice 
Sri . D . R .Ashok , KAS transferred . 
Assistant Commissioner, Basavakalyana Sub - Division 
vacant post. 


Smt. Hepsiba Rani Korlapati ( 2011) 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭ , ೨೦೧೩ 


92a 


SI.No . 


Sub- Division 


Name 
Sri. M . Kurma Rao ( 2011) 


Assistant Commissioner, Sirsi Sub -Division- vice 
Sri. Raju Mogaveera , KAS transferred . 


Sri.B .Sharat (2011) 


Assistant Commissioner, Hassan Sub - Division - vice 
Sri . K .H .Jagadish , KAS transferred . 


By Order and in the name of the Governor ofKarnataka , 

U . H .Narayanaswamy, 

Under Secretary to Government, 
P . R . 576 

Department of Personnel and Administrative Reforms, (Services -I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 430 SAS 2013, Bangalore , Dated : 2011 August, 2013 . 
The services of Sri R .Sridharan , IAS , (KN :83), Principal Secretary to Government Forest , Ecology & Environment Department 
are placed at the disposal of Government of India with immediate effect for being appointed as Additional Secretary , Ministry of Mines, 
Government of India, New Delhi. 

Sri. R .Sridharan , IAS is relieved from the State Government with effect from 20 -08 -2013 (afternoon ) to take up the assignment 
at the Centre. 

This is issued in pursuance of the Communication No. 17 /6 / 2013 -EO (SM -I), dated 16 -08 - 2013 of Government of India , 
Secretariat of the Appointments Committee of the Cabinet, Department of Personnel & Training, New Delhi. 


By Order and in the name of the Governor of Karnataka , 


U . H .Narayanaswamy, 

Under Secretary to Government, 
Department of Personnel and Administrative Reforms, (Services -I). 


P . R . 577 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 430 SAS 2013(1), Bangalore , Dated : 20th August, 2013. 
Sri. G .V .Krishna Rau , IAS , Principal Secretary to Government, Co -operation Department is placed in additional charge of the 
post of Principal Secretary to Government Forest, Ecology & Environment Department until further orders vice Sri R .Sridharan , IAS 
proceeding on Central Deputation . 

By Order and in the name of the Governor of Karnataka , 

U .H .Narayanaswamy, 

Under Secretary to Government, 
P . R . 578 

Department of Personnel and Administrative Reforms, (Services -I). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 666 SGO 2013, Bangalore , Dated : 20 -08 - 2013 . 
Smt. Bidisha Chaudhury , IES , under deputation from Government of India , Ministry of Finance Department of Economic 
Affairs , New Delhi to Government of Karnataka is posted as Additional Secretary /Research Consultant in State Planning Board , 
Bangalore , Planning, Programming and Monitory & Statistics Department with immediate effect until further orders . 

By Order and in the name of the Governor ofKarnataka 

CHANDRASHEKAR 
P . R . 554 

Under Secretary to Government, 
Department of Personnel and Administrative Reforms 

( Services-6 ). 


೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭, ೨೦೧೩ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 52 ಸಅಸೇ 2012, ಬೆಂಗಳೂರು, ದಿನಾಂಕ : 24 - 07 - 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಚಂದ್ರಶೇಖರ, ಶಾಖಾಧಿಕಾರಿ ಇವರಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ದಿನಾಂಕ : 5 - 5 - 2012 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಬಡ್ತಿ ನೀಡಿ ಆದೇಶಿಸಲಾಗಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 52 
ಸಅಸೇ 2012 , ದಿನಾಂಕ : 2 - 6 - 2012ನ್ನು ಭಾಗಶಃ ಮಾರ್ಪಡಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

- ಶ್ರೀ ಚಂದ್ರಶೇಖರ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ಬಡ್ತಿ, ವೇತನ ಹಾಗೂ ಪಿಂಚಣಿ ನಿಯಂತ್ರಣ ) 
ನಿಯಮಾವಳಿ 1978ರ ನಿಯಮ 2 (1)( ಎ) ಅನ್ವಯ ವೇತನ ಶ್ರೇಣಿ ರೂ . 28100 -700 - 28800 - 800 - 33600 -900 - 39000 - 1050 - 45300 -1200 
50100 ರ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ದಿನಾಂಕ : 05 - 05 - 2012 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಸ್ಥಾನಪನ್ನ ಬಡ್ತಿ ನೀಡಿ 
ಆದೇಶಿಸಿದೆ. 


ಶ್ರೀ ಚಂದ್ರಶೇಖರ, ಅಧೀನ ಕಾರ್ಯದರ್ಶಿ ಇವರಿಗೆ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯವರಾಗಿರುವ 
ಶ್ರೀ ಚಿರಂಜೀವಿ, ಅಧೀನ ಕಾರ್ಯದರ್ಶಿ ಇವರಿಗಿಂತ ಮೇಲಿನ ಜೈಷ್ಣತೆಯನ್ನು ನಿಗದಿಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ .ಕೆ. ರಾಧಾಮಣಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


P . R . 555 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 305 ಪೊಸಿಷ 2013, ಬೆಂಗಳೂರು, ದಿನಾಂಕ : 05 - 09 - 2013 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿಕಮಾಂಡೆಂಟ್ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ . 36300 -53850 ಯ 
ಕಮಾಂಡೆಂಟ್ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಮುಂದಿನ 
ಆದೇಶದವರೆಗೆ, ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ 

ಶ್ರೀಮತಿ/ ಶ್ರೀ 
ಜಿ. ಬಿ. ಪರಮೇಶ್ವರಪ್ಪ 

ಕಮಾಂಡೆಂಟ್, 6ನೇ ಪಡೆ, ಕೆ.ಎಸ್. ಆರ್. ಪಿ. ಗುಲ್ಬರ್ಗಾ - ಖಾಲಿ ಹುದ್ದೆ 


ಕ್ರಮ 


ವಿ . ಎ . ಜಿರಾಳ್ 


ಎನ್ . ಜಗದೀಶ 


ಕಮಾಂಡೆಂಟ್ - ಕೆ.ಎಸ್.ಆರ್. ಪಿ ., ಪ್ರಧಾನ ಕಛೇರಿ, ಬೆಂಗಳೂರು- ಡಿ. ಐ. ಜಿ . ಪಿ. 
ಕೆ.ಎಸ್ .ಆರ್. ಪಿ . ನಾನ್ ಐ . ಪಿ . ಎಸ್ . ಹುದ್ದೆಯನ್ನು downgrade ಮಾಡಿದ ಹುದ್ದೆ. 
ಕಮಾಂಡೆಂಟ್ ಹಾಗೂ ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಖಾಲಿ ಹುದ್ದೆ 
ಕಮಾಂಡೆಂಟ್ , ಐ .ಆರ್. ಬಿ. ಮುನಿರಾಬಾದ್ - ಖಾಲಿ ಹುದ್ದೆ 


4 , 


| 


ಎ . ಹೆಚ್ . ಶಂಕರ್ 


5 . 


ಕೆ.ಎಸ್. ಸುದರ್ಶನ 


ಪೊಲೀಸ್ ಅಧೀಕ್ಷಕರು , ಎ .ಎನ್.ಎಫ್, ಕಾರ್ಕಳ, ಉಡುಪಿ - ಶ್ರೀ ವಾಸುದೇವಮೂರ್ತಿ 
ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ 
ಕಮಾಂಡೆಂಟ್ , 3ನೇ ಪಡೆ, ಕೆ.ಎಸ್.ಆರ್. ಪಿ . ಬೆಂಗಳೂರು- ಶ್ರೀ ಟಿ.ಎಸ್. ನಟರಾಜ್ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 


| ಬಿ . ಸಿ. ಕಾಳಪ್ಪ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 


P . R . 556 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭, ೨೦೧೩ 

೨೬೫ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 372 ಹೊಸಿಪ 2013 , ಬೆಂಗಳೂರು, ದಿನಾಂಕ : 05 - 09 - 2013 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಕಮಾಂಡೆಂಟ್ ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಸಂಖ್ಯೆ 


ಕಮಾಂಡೆಂಟ್, ಕೆ .ಎಸ್. ಐ . ಎಸ್ . ಎಫ್ ., ಬೆಂಗಳೂರು- ಖಾಲಿ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 
- ನಿರ್ವಹಿಸುತ್ತಿರುವ ಹುದ್ದೆ ಶ್ರೀಯುತರು 
ಪಿ. ಸಿ. ಹಿರೇಮರ್, ಕಮಾಂಡೆಂಟ್ , 
9ನೇ ಪಡೆ, ಕೆ.ಎಸ್. ಆರ್. ಪಿ. ಬೆಂಗಳೂರು 
ಕೆ. ಎಂ . ಗಂಗಾಧರಪ್ಪ , ಕಮಾಂಡೆಂಟ್, 
ಐ . ಆರ್. ಬಿ , ಬಿಜಾಪುರ 
ಟಿ.ಎಸ್ . ನಟರಾಜ್ , ಕಮಾಂಡೆಂಟ್, 
3ನೇ ಪಡೆ, ಕೆ.ಎಸ್. ಆರ್. ಪಿ. ಬೆಂಗಳೂರು 
ರಾಮದಾಸೇಗೌಡ, ಕಮಾಂಡೆಂಟ್ , 


ಕಮಾಂಡೆಂಟ್ -9ನೇ ಪಡೆ, ಕೆ.ಎಸ್ . ಆರ್. ಪಿ . ಬೆಂಗಳೂರು- ಶ್ರೀ ಪಿ . ಸಿ. ಹಿರೇಮರ್ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 


ಕಮಾಂಡೆಂಟ್ ಐ . ಆರ್ . ಬಿ . ಬಿಜಾಪುರ - ಶ್ರೀ ಕೆ. ಎಂ . ಗಂಗಾಧರಪ್ಪ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 


ಕಮಾಂಡೆಂಟ್, 5ನೇ ಪಡೆ, ಕೆ.ಎಸ್. ಆರ್. ಪಿ. ಮೈಸೂರು- ಖಾಲಿ ಹುದ್ದೆ 


7ನೇ ಪಡೆ, ಕೆ . ಎಸ್ . ಆರ್. ಪಿ . ಮಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್ 
P . R . 557 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - I 
ಸಂಖ್ಯೆ : ಒಣ 137 ಪೊಸಿಪ 2013 , ಬೆಂಗಳೂರು, ದಿನಾಂಕ : 05 - 09 - 2013. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ (ಸಿವಿಲ್) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ , ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಸಂಖ್ಯೆ 


ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಡಿ. ಸಿ. ಆರ್. ಇ . ದಾವಣಗೆರೆ - ಖಾಲಿ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ನಿರ್ವಹಿಸುತ್ತಿರುವ ಹುದ್ದೆ ಶ್ರೀಯುತರು 
ಹನುಮಂತರಾಯ ಅಡಿಷನಲ್ 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 
ತುಮಕೂರು 
ಆರ್. ಲಕ್ಷ್ಮಣ್, ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್- ಸ್ಥಳ ನೇಮಕಾತಿ 
ನಿರೀಕ್ಷಣೆಯಲ್ಲಿರುವವರು 


ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ತುಮಕೂರು 
ಶ್ರೀ ಹನುಮಂತರಾಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 


P . R . 558 


೨೬ ೬ . ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭, ೨೦೧೩ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - || 
ಸಂಖ್ಯೆ : ಒಣ 137 ಪೊಸಿಪ 2013, ಬೆಂಗಳೂರು, ದಿನಾಂಕ : 05 - 09 - 2013. 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ .ಎಸ್ . ಇಂದುಶೇಖರ್, ಪೊಲೀಸ್ ಅಧೀಕ್ಷಕರು ( ಸಶಸ್ತ) ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪೊಲೀಸ್ ಅಧೀಕ್ಷಕರು, ಮುಖ್ಯಮಂತ್ರಿಗಳ ಭದ್ರತೆ, ರಾಜ್ಯ 
ಗುಪ್ತವಾರ್ತೆ , ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ.ಎನ್. ರವಿಪ್ರಕಾಶ್ 
P . R . 559 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ 53 ರೇಉನಿ 2013, ಬೆಂಗಳೂರು, ದಿನಾಂಕ : 13 - 09 - 2013 . 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀಮತಿ ದೀಪ್ತಿ ಆದಿತ್ಯ ಕನಡೆ, ಭಾ . ಆ. ಸೇ ., ಸರ್ಕಾರದ ಉಪ ಕಾರ್ಯದರ್ಶಿಗಳು - 3, ಆರ್ಥಿಕ ಇಲಾಖೆ ಇವರನ್ನು ಶ್ರೀ ಅನುರಾಗ್ 
ತಿವಾರಿ , ಭಾ . ಆ . ಸೇ . ಹಿಂದಿನ ಸರ್ಕಾರದ ಉಪ ಕಾರ್ಯದರ್ಶಿಗಳು - 3, ಆರ್ಥಿಕ ಇಲಾಖೆ ಇವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ 
ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಉಮಾವತಿ 
P . R . 560 

ಪೀಠಾಧಿಕಾರಿ ( ಪ್ರಭಾರ), 

ತೋಟಗಾರಿಕೆ ಇಲಾಖೆ (ರೇಷೆ) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 65 ಸೇಲೋಸೇ 2013, ಬೆಂಗಳೂರು, ದಿನಾಂಕ : 25 - 09 - 2013. 
ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಿ. ಪಿ . ಕನಿರಾಂ ಇವರ ಪದಾವಧಿಯು ಸಂವಿಧಾನದ 
ಅನುಚ್ಛೇದ 316 (2) ರನ್ವಯ ದಿನಾಂಕ : 19 - 10 - 2013ರ ಅಪರಾಹ್ನ ಮುಗಿಯಲಿದೆ. ವಿವರಗಳು ಕೆಳಕಂಡಂತಿವೆ. 


8(વા 


ಹೆಸರು 


ಜನ್ಮ ದಿನಾಂಕ 


ಅಧಿಕಾರ ವಹಿಸಿಕೊಂಡ 

ದಿನಾಂಕ 


ನಿವೃತ್ತರಾಗಲಿರುವ ದಿನಾಂಕ 


11. 


ಶ್ರೀ ಬಿ . ಪಿ . ಕನಿರಾಂ 


20 - 10 - 1951 


25 - 02 - 2009 


19 - 10 - 2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ|| ಮಂಗಳ ಜಿ.ಎಸ್ . 
P . R . 561. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 123 ಶಿಸನೇ 2013 , ಬೆಂಗಳೂರು, ದಿನಾಂಕ : 02 - 08 - 2013. 
ಅಧಿಸೂಚನೆ ಸಂಖ್ಯೆ : ಆಪಜೀ 123 ಇಪಿಸಿ 2012 , ದಿನಾಂಕ : 18 - 09 - 2012ರಲ್ಲಿ ಡಾ|| ಅಯಿ ವಾಮನ್ ಎನ್. ಆಚಾರ್ಯ, ಇವರಿಗೆ 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಲಾಗಿದ್ದು, ಸದರಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ 
ಜಾರಿಗೆ ಬರುವಂತೆ ಸಂಪುಟ ದರ್ಜೆ ಸಚಿವ ಸ್ಥಾನಮಾನವನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 177 ಶಿಸನೇ 2012 , ದಿನಾಂಕ : 26 -10 -2012ರಲ್ಲಿ 
ನೀಡಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ನೀಡಲಾಗಿದ್ದ ಸಂಪುಟ ದರ್ಜೆ ಸಚಿವ ಸ್ಥಾನಮಾನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭ , ೨೦೧೩ 


922 


P . R . 562 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ನಾಗರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( Oo , Seite 2300 ). 


SC-100 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 728 SAS 2013, Bangalore , dated : 12 - 9 - 2013 . 
The Principal Secretary to Government, Rural Development and Panchayat Raj Department is placed in additional 
charge of the post of Secretary to Government, Rural Development & Panchayat Raj Department (Panchayat Raj) with immediate 
effect and until further orders , in the vacancy caused due to the transfer of Smt. Rashmi V . Mahesh , IAS . 

By Order and in the name of the Governor ofKarnataka 

U .H . NARAYANASWAMY 
P . R . 563 

Under Secretary to Government, 

DP & AR ( Services -I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 598 SAS 2013 , Bangalore , dated : 11 -9 - 2013. 
Sri. Meer Anees Ahmed , IAS (KN : 2002), Additional Director, Food , Civil Supplies and Consumer Affairs Department is 
transferred with immediate effect and posted until further orders as Chief Executive Officer, Karnataka State Wakf Board , Bangalore 
in the existing vacancy . 

Government hereby declare u /r 9 of IAS (Pay) Rules , 2007 that the post of Chief Executive Officer, Karnataka State Wakf 
Board , Bangalore in the Senior Scale of IAS is equivalent in status and responsibilities to the Cadre post of Director of Agriculture 
Marketing included in the Schedule Il to the said Rules . 

By Order and in the name of the Governor of Karnataka 

U .H . NARAYANASWAMY 
P . R . 564 

Under Secretary to Government, 

DP & AR (Services -l). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 710 SAS 2013 , Bangalore , dated : 10 -09 - 2013 . 
Sri Manoj Jain , IAS , Deputy Commissioner, Bagalkot District is placed in additional charge of the post of Commissioner, Land 
Acquisition (R & R ), UKP , Bagalkot with immediate effect and until further orders . 

By Order and in the name of the Governor of Karnataka 

U .H . NARAYANASWAMY 


P . R . 565 


Under Secretary to Government, 


DP & AR (Services -l). 
PERSONNEL AND ADMINISTRATIVE REFORMS SECRETARIAT 


NOTIFICATION 
NO . DPAR 728 SAS 2013, Bangalore , dated : 10 -9 - 2013. 
Dr. N . Nagambika Devi, IAS , (KN : 89), waiting for posting is posted as Secretary to Government, Youth Empowerment 
and Sports Departmentrelieving Sri. Bharat Lal Meena, IAS , of additional charge . 


9 : 05 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೭, ೨೦೧೩ 


ಭಾಗ ೨ 


Smt. Rashmi. V . Mahesh , IAS (KN : 96 ), Secretary to Government, Rural Development and Panchayat Raj Department 
(Panchayat Raj) is transferred with immediate effect and posted until further orders as Secretary to Government, Health and Family 
Welfare Department (Medical Education ) in the existing vacancy . 

By Order and in the name of the Governor of Karnataka 

U .H . NARAYANASWAMY 
P . R . 566 

Under Secretary to Government, 

DP & AR (Services -I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 724 SAS 2013, Bangalore , dated : 10th September, 2013 . 
Sri. Bharat Lal Meena , IAS (KN : 85 ), Principal Secretary to Government, Agriculture Department is placed in additional 
charge of the post of Principal Secretary to Government, Food Processing & Harvest Technology with immediate effect and until 
further orders. 

By Order and in the name of the Governor ofKarnataka 

U . H . NARAYANASWAMY 
P . R . 567 

Under Secretary to Government, 

DP & AR (Services -l). 


PERSONNEL AND ADMINISTRATIVE REFORMS SECRETARIAT 

NOTIFICATION 

NO . DPAR 710 SAS 2013, Bangalore , dated : 7 - 9- 2013 . 
Dr. N . V . Prasad , IAS , (KN : 2004 ), Commissioner, Land Acquisition (R & R ), Upper Krishna Project, Bagalkot is 
transferred with immediate effect and posted until further orders as Deputy Commissioner, Gulbarga District in the existing vacancy . 

The order posting Shri. Ritvik Ranjanam Pandey , IAS as Deputy Commissioner, Gulbarga District vide Notification No. DPAR 
700 SAS 2013 , dated : 31- 8 - 2013 stands cancelled . 

By Order and in the name of the Governor ofKarnataka 

U .H . NARAYANASWAMY 
P. R . 568 

Under Secretary to Government, 

DP & AR (Services). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 344 SAS 2012 , Bangalore, dated : 7th September, 2013 . 
Dr. Rajneesh Goel , IAS , Principal Secretary to Government, Education Department (Higher Education ) is placed in 
additional charge of the post of Secretary to Government, Health & Family Welfare Department (Medical Education ), with 
immediate effect and until further orders . 


By Order and in the name of the Governor of Karnataka 

U . H . NARAYANASWAMY 
Under Secretary to Government, 

DP & AR (Services -I). 


P . R . 569 


PERSONNEL AND ADMINISTRATIVE REFORMS SECRETARIAT 

NOTIFICATION 

NO . DPAR 655 SAS 2013 , Bangalore , dated : 4 - 9 - 2013 . 
The post of Director , MGNREGA has been upgraded and re -designated as Commissioner, Rural Development vide 
Government Order No . RDPR 267 PaBaVa 2013, dated : 06 -08 -2013. 

Sri . Munish Moudgil, IAS (KN : 98 ), Director, MGNREGA & E /O Additional Secretary to Government, RD & PR 
Department is posted in the upgraded and re-designated post of Commissioner, Rural Development until further orders . 

By Order and in the name of the Governor of Karnataka 

U .H . NARAYANASWAMY 
P . R . 570 

Under Secretary to Government, 

DP & AR (Services-l). 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


